ಡಾ॥ ಎನ್‌. ಎಸ್‌, ರಂಗರಾಜು 


ತುಮುಕೂರು ಜಿಲ್ಲೆಯ ಹೊಯ್ಸಳ ದೆ 


(ವಸ್ಥಾನಗಳು : ಒಂದು ಸಭೂಕ್ಸೆ 


“ತುಮಕೂರು” ಎಂಬ ಪದವು ಇಲ್ಲಿಯ ಪದ್ಧ ತಿಯ 
ಪ್ರಕಾರ “ತುಮುಕೆ' ಅನ್ನುವ ಪದದ ಮೂಲದಿಂದ 
ಬಂದಿರಬಹುದೆಂಬ ಅಭಿಪ್ರಾಯವಿದೆ. `ತುಮುಕೆ' 
{Tumuke) ಎಂದರೆ ಒಂದು ಸಣ್ಣ ನಗಾರಿಯಾಗಿದ್ದು A 


ಅದನ್ನು ಜನರಿಗೆ ವಿಷಯ ಮುಟ್ಟಿಸಲು ಬಾರಿಸುತ್ತಿ ' 


ದ್ದರು. ಆದರೆ ೨೦ನೇ ಶತಮಾನದ ಶಾಸನದ ಆಧಾ 
ರದ ಮೇಲೆ ಹೇಳುವುದಾದರೆ, `ತುಮ್ಮೆಗೂರು' 
(Tummeguru) ಅಂದರೆ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ 
ಕಂಡುಬರುವ ಸುವಾಸನೆಯುಳ್ಳ ತುಂಬೆ ಹೂವಿನಿಂದ 
(1.60085 Aspera) ಈ ಹೆಸರು ಬಂದಿರಬಹುದೆಂದು 
ಹೇಳಲಾಗಿದೆ. ಕೆಲಕಾಲಾನಂತರ “ತುಮ್ಮೆವೂರು' 
(Tummeuru) ಬದಲಾವಣೆ ಹೊಂದಿ ಈಗಿನ ತುಮ 
ಕೂರು ಆಗಿರಬಹುದು. 


ತುಮಕೂರು ಜಿಲ್ಲೆಯು ಶಿಲಾಯುಗದ ಸಂಸ್ಕೃತಿ 
ಯಿಂದಲೂ ಬಹಳ ಮುಖ್ಯವಾದ ಸ್ಥ ಳವಾಗಿದೆ. ಪ್ರೊ॥ 
ಸಂಪತ್‌ಅಯ್ಕಂಗಾರ್‌, ಎಲ್‌. ರಾಮರಾವ್‌ ಹಾಗೂ 
ಎಂ. ಶೇಷಾದ್ರಿಯವರಿಂದ ತಿಪಟೂರು ತಾಲೂಕಿನ ಕಿಬ್ಬನ 
ಹಳ್ಳಿಯ ಶಿಲಾಯುಗದ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ 
ಮಾಹಿತಿ ಒದಗುತ್ತದೆ. ಈ ಜಿಲ್ಲೆಯಲ್ಲಿ ಭಿನ್ನಸ್ತರ 
ಶಿಲೆಯು ಹೇರಳವಾಗಿ ಕಂಡುಬರುತ್ತದೆ. ಇದು ಚಿಕ್ಕ 
ನಾಯಕನಹಳ್ಳಿ, ಕುಣಿಗಲ್ಲು ಮತ್ತು ಹುಲಿಯೂರು 
ದುರ್ಗಗಳಲ್ಲಿ ಏಪುಲವಾಗಿದೆ. ಇದು ದೇವಸ್ಥಾನಗಳನ್ನು 
ಕಟ್ಟುವುದಕ್ಕೆ ಬಹಳ ಉಪಯೋಗಕಾರಿಯಾಗಿದ್ದು, 
ಹೊಯ್ಸಳರು ಇದನ್ನು ತಮ್ಮ ದೇವಸ್ಥಾನಗಳ ನಿರ್ಮಾಣ 
ದಲ್ಲಿ ಬಳಸಿಕೊಂಡಿರಬಹುದು. 


೩೬೦: 


ಇತಿಹಾಸಕಾಲದಲ್ಲಿ ಇದು ತಲಕಾಡು ಗಂಗರ 
ಕಾಲದಿಂದಲೂ ಮುಖ್ಯವಾದ ಸ್ಥಳ. ಕ್ರಿ.ಶ. ೪೦೦ರಲ್ಲಿ 
ಕಂಡುಬರುವ ಮೊದಲ ಶಾಸನವೆಂದರೆ ಮಾಧವನ 
(ಕ್ರಿ.ಶ. ೪೨೦-೪೬೬) ತಾಮ್ರಶಾಸನ, ಇದು ಕ್ರಿ.ಶ. 
೪೫೦ಕ್ಕೆ ಸೇರಿದ್ದು 3 ಬೌದ್ಧ ಮತಕ್ಕೆ ಭೂಮಿಯನ್ನು 
ಕೊಡುಗೆಯಾಗಿ ಕೊಟ್ಟದ್ದನ್ನು ತಿಳಿಸುತ್ತದೆ. ಮತ್ತೊಂದು 
ಶಾಸನವು ಶ್ರೀಪುರುಷನದಾಗಿದ್ದು (ಕ್ರಿ.ಶ. ೭೨೦-೭೮೮), 
ಅದು ಗಂಗರು ರಾಷ್ಟ್ರಕೂಟರೊಡನೆ ಮಾಡಿದ ಯುದ್ದದ 


ಬಗ್ಗೆ ತಿಳಿಸುತ್ತದೆ. ಈ ಶಾಸನವು ಕ್ರಿ.ಶ.ಸು. ೭೫೦ರಲ್ಲಿ 
ಬರೆದದ್ದಾಗಿದೆ. ಹಾಗೆಯೇ, ಗಂಗರ ಕಾಲದ ಕೊನೆಯ 
ಶಾಸನವಾಗಿ ಸತ್ಯವಾಕ್ಕನ (ಕ್ರಿ.ಶ. ೯೬೩-೯೭೪) ಕ್ರಿ. ಶ. 
೯೭೨ರ ಶಾಸನವು ಕಂಡುಬರುತ್ತದೆ. ಇವನು ನೊಳಂಬ 
ರನ್ನು ಸೋಲಿಸಿದವನು. ಇವನನ್ನು ೩ನೇ ಮಾರಸಿಂಹ 
ನೆಂತಲೂ ಕರೆಯಲಾಗಿದೆ... ಅನಂತರದ ಬಾದಾಮಿ 
ಚಾಲುಕ್ಕರ ಯಾವ ಶಾಸನವೂ ಕಂಡುಬರುವುದಿಲ್ಲ. 
ಆದರೆ ರಾಷ್ಟ್ರಕೂಟರರಿಗೆ ಸೇರಿದ ಶಾಸನಗಳನ್ನು ಕಾಣ 
ಬಹುದು. ಇದರಲ್ಲಿ ಅತಿ ಮುಖ್ಯವಾದುದು ೧ನೇ 
ಕೃಷ್ಣನಿಗೆ (ಕ್ರಿ.ಶ. ೭೫೬-೭೭೫) ಸಂಬಂಧಿಸಿದ ಕಡಬಾ 
ದಲ್ಲಿ ದೊರೆತಿರುವ ತಾಮ್ರಶಾಸನ ಈ 
ವಿಮಲಾದಿತ್ಯನು ಕುಣಿಗಲ್ಲಿನ ರಾಜ್ಯಪಾಲನಾಗಿದ್ದುದು 
ಕಂಡುಬರುತ್ತದೆ. ಕ್ರಿ.ಶ. ೯೮೨ರಲ್ಲಿ ಬರೆಸಲಾದ ಹೇಮಾ 
ವತಿ ಶಾಸನವು ಮತ್ತೊಂದು ಮುಖ್ಯವಾದ ಶಾಸನ. 

೯೮೨ ಮಾರ್ಚ್‌ ೨೦ರಂದು ಇಂದ್ರರಾಜನು ಪ್ರವಣಬೆಳ 
ಗೊಳದಲ್ಲಿ ಕೈಗೊಂಡ ಸಲ್ಲೇಖನವ್ರತದ ಬಗ್ಗೆ ತಿಳಿಸು 
ತ್ತದೆ. ಹಾಗೆಯೇ, ನೊಳಂಬರ ಬಗ್ಗೆಯೂ ಇದರಿಂದ 
ಬಹಳಷ್ಟು ಮಾಹಿತಿಯು ಒದಗುತ್ತದೆ. ನೊಳಂಬರು 


ಇತಿಹಾಸ ದರ್ಶನ 


ಅತೀ ಪ್ರಬಲವಾದ ಹಿಡಿತವನ್ನು ಈ ಜಿಲ್ಲೆಯ ಮೇ 
ಹೊಂದಿದ್ದರು. ಕ್ರಿ. ಶ. ೯೪: 
ವರೆಗೆ ಅವರ ಶಾಸನಗಳು ಇಲ್ಲಿ ಕಂಡುಬರುತ್ತವೆ. ಇದ 
ಲ್ಲದೆ, ಜೋಳರಾಜರಿಗೆ ಸೇರಿದ ಎರಡು ತಮಿಳು ಶಾಸನ 
ಗಳೂ ಕಂಡುಬರುತ್ತವೆ. ಇದರಲ್ಲಿ ಒಂದು ಕ್ರಿ.ಶ. ೧೦೪೮ 
ರಲ್ಲಿ ಬರೆಸಿದ್ದು, ರಾಜಾಧಿರಾಜನ ಬಗ್ಗೆ ತಿಳಿಸುತ್ತದೆ. 
ಮತ್ತೊಂದು ಶಾಸನವು ಕ್ರಿ. ಶ. ೧೦೬೧ರದಾಗಿದ್ದು, 
ರಾಜೇಂದ್ರನ ಬಗ್ಗೆ ತಿಳಿಸುತ್ತದೆ. ಹಾಗೆಯೇ, ಕಲ್ಯಾಣಿ 
ಚಾಲುಕ್ಕರ ಕೆಲವು ಶಾಸನಗಳನ್ನೂ ಇಲ್ಲಿ ಕಾಣಬಹುದು. 


ಲ 

(] 
೧ 
ಲ 
ರೂ 


ಈ ಜಿಲ್ಲೆಯು ಹೊಯ್ಸಳ ರಾಜಧಾನಿಯಿಂದ 
ದೂರದಲ್ಲಿದ್ದ ರೂ ಇವರ ಕಾಲದಲ್ಲಿ ಪ್ರಮುಖವಾದ 
ಸ್ಥ ಳವಾಗಿದ್ದಿ ತೆಂದರೆ ತಪ್ಪಾಗಲಾರದು. ಇಲ್ಲಿ ಸುಮಾರು 
೧೧೦ಕ್ಕೂ ಹೆಚ್ಚಿನ ಹೊಯ್ಸಳ ಶಾಸನಗಳನ್ನು ಕಾಣ 
ಬಹುದು. ಇವು ಕ್ರಿ.ಶ. ೧೦೭೮ರಿಂದ ೧೩೪೨ರ ಮಧ್ಯ 
ಭಾಗಕ್ಕೆ ಸೇರಿದವುಗಳಾಗಿವೆ. ಈ ವಂಶದ ಎಲ್ಲಾ 
ರಾಜರುಗಳೂ ಸಾಮಾನ್ಯವಾಗಿ ಈ ಜಿಲ್ಲೆ ಯನ್ನು ತಮ್ಮ 
ಆಡಳಿತಕ್ಕೆ ವಶಪಡಿಸಿಕೊಂಡಿದ್ದರು. ಅತೀ ಪುರಾತನ 
ವಾದ ಹೊಯ್ಸಳರ ಶಾಸನವು ತಿಪಟೂರಿನಲ್ಲಿ ಕಂಡು 


ಬರುತ್ತದೆ. ಅದು ವಿನಯಾದಿತ್ಯನ (ಕ್ರಿ.ಶ. ೧೦೪೭ 
೧೦೯೮) ಕಾಲದ್ದಾ ಗಿದ್ದು, ಅವನ ಮುಖ್ಯಸ್ಥ 
ಮಾಯಿಂದನ ವಂಶಾವಳಿಯ ಬಗ್ಗೆ ತಿಳಿಸುತ್ತದೆ. 


ಇಲ್ಲಿಯ ಎಲ್ಲ ಶಾಸನಗಳಿಂದ ನಮಗೆ ತಿಳಿದುಬರುವ 
ಅಂಶವೆಂದರೆ, ಹೊಯ್ಸಳ ರಾಜರು ಯಾವ ದೊಡ್ಡ 
ಯುದ್ಧಗಳನ್ನೂ ಈ ಜಿಲ್ಲೆಯಲ್ಲಿ ನಡೆಸಲಿಲ್ಲ. ಅವರ 
ಅವಧಿಯಲ್ಲಿ ಇಲ್ಲಿ ಹೆಚ್ಚು ಕಡಿಮೆ ಶಾಂತವಾದ ವಾತಾವ 
ರಣವು ಇದ್ದಿತು. ಹೊಯ್ಸಳರ ನಂತರ ಆಳ್ವಿಕೆ ನಡೆಸಿದ 
ವಿಜಯನಗರ ಹಾಗೂ ಮೈಸೂರು ಒಡೆಯರ ಶಾಸನ 
ಗಳೂ ಇಲ್ಲಿ ಕಂಡುಬರುತ್ತವೆ. 


ತುಮಕೂರು ಜಿಲ್ಲೆಯ ಸುಮಾರು ಹನ್ನೆರಡು 
ಎಡೆಗಳಲ್ಲಿ ಹೊಯ್ಸಳರ ಹತ್ತೊಂಬತ್ತು ದೇವಸ್ಥಾನ 
ಗಳನ್ನು ಕಾಣಬಹುದು. ಇವು ಮುಖ್ಯವಾಗಿ ತಿಪಟೂರು, 
ತುರುವೇಕೆರೆ, ಕುಣಿಗು ಹಾಗೂ ತುಮಕೂರು 
ತಾಲ್ಲೂಕುಗಳಲ್ಲಿ ಹೆಚ್ಚಾ ಗಿದ್ದು, ಗುಬ್ಬಿ ಹಾಗೂ ಚಿಕ್ಕ 
ನಾಯಕನಹಳ್ಳಿ ತಾಲ್ಲೂಕುಗಳಲ್ಲಿ ಒಂದೊಂದು ದೇವ 
ಸ್ಥಾ ಸವಿದೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ, 


ಇತಿಹಾಸ ದರ್ಶನ 


ಹಾಸನ ಜಲ್ಲೆಗೆ ಹೊಂದಿಕೊಂಡಂತೆ ಇರುವ ತಿಪಟೂರು, ' 
ತುರುವೇಕೆರೆ ಹಾಗೂ ಕುಣಿಗಲ್ಲುಗಳಲ್ಲೇ ಬಹಳಷ್ಟು 
ಹೊಯ್ಸಳ ದೇವಸ್ಥಾನಗಳಿರುವುದನ್ನು ಕಾಣಬಹುದು. 
ಹಾಗೆಯೇ, ಮಂಡ್ಯ ಜಿಲ್ಲೆಯಲ್ಲೂ ಹಾಸನ ಜಿಲ್ಲೆಗೆ 
ಪಕ್ಕದಲ್ಲಿ ಬರುವ ನಾಗಮಂಗಲ ಹಾಗೂ ಕೃಷ್ಣರಾಜ 
ಪೇಟೆ ತಾಲ್ಲೂಕುಗಳಲ್ಲೂ ಹನ್ನೆರಡಕ್ಕೂ ಹೆಚ್ಚು ದೇವ 
ಸ್ಥಾನಗಳಿವೆ. ಇದರಿಂದ ಹೊಯ್ಸಳರು ದೂರದ ಪಾವ 
ಗಡ, ಮಧುಗಿರಿಗಳಿಗಿಂತ ಹಾಸನ ಜಿಲ್ಲೆಗೆ ಸೇರಿದಂತೆ 
ಇರುವ ಪಕ್ಕದ ತಾಲ್ಲೂಕುಗಳಲ್ಲಿ ಹೆಚ್ಚಿನ ಹೊಯ್ಸಳ 
ದೇವಸ್ಥಾ ನಗಳನ್ನು ಕಟ್ಟಿಸಿರುವುದು ವ್ಯಕ್ತಪಡುತ್ತದೆ. 


ಕೈದಾಳದ ಚೆನ್ನಕೇಶವ ಹಾಗೂ ಗಂಗಾಧರೇಶ್ವರ 
ದೇವಸ್ಥಾನಗಳು ಹೊಯ್ಸಳ ಶೈಲಿಯಲ್ಲಿಯೇ ಪುರಾತನ 
ವಾದವುಗಳು. ಇವುಗಳು ಕಲೆ ಮತ್ತು ವಾಸ್ತುಶಿಲ್ಪಗಳ 
ದೃಷ್ಟಿಯಿಂದ ಮುಖ್ಯವಾದ ದೇ ವಸ್ಥಾನಗಳಲ್ಲದಿದ್ದರೂ 
ಇಲ್ಲಿಯ ಕ್ರಿ. ಶ. ೧೧೫೧ರ ಶಾಸನದಿಂದ ಇವುಗಳ ಕಾಲ . 
ನೊಣವಿನಕೆರೆಯ 
ವೇಣುಗೋಪಾಲ ದೇವಸ್ಥಾನವನ್ನು ಕ್ರಿ.ಶ. ೧೨೮೬ರಲ್ಲಿ 

» ಇದು ಕೊನೆಯ ದೇವಸ್ಥಾನವಾಗಿರ 


ಇಲ್ಲಿರುವ ದೇವಸ್ಥಾನಗಳಲ್ಲಿ ಸುಮಾರು ೯ ದೇವ 
ಸ್ಥಾನಗಳು ಶೈವಮತಕ್ಕೂ ಇತರ ೯ ದೇವಸ್ಥಾನಗಳು 
ವೈಷ್ಣವ ಮತಕ್ಕೂ ಸೇರಿದವುಗಳಾಗಿವೆ. ನಿಟ್ಟೂರಿ 
ನಲ್ಲಿ ಒಂದು ಜೈನ ಬಸದಿಯನ್ನು ಸಹಾ ಕಾಣಬಹುದು. 
ಇವುಗಳಲ್ಲಿ ತುರುವೇಕೆರೆಯ ದೇವಸ್ಥಾನಗಳೂ ಅರಳು 
ಗುಪ್ಪೆ, ನಾಗಲಾಪುರ, ಶೆಟ್ಟಿಕೆರೆ, ವಿಘ್ನಸಂತೆ ಹಾಗೂ: 
ನಿಟ್ಟೂರಿನ ದೇವಸ್ಥಾನಗಳೂ ಮುಖ್ಯವಾದುವು. 


ಮುಖ್ಯ ದೇವಸ್ಥಾನಗಳು ; ನಿಟ್ಟೂರಿನ ಶಾಂತೀ 
ಶ್ವರ ಬಸದಿಯು ಈ ಜಿಲ್ಲೆ ಯ ಏಕೈಕ ಜೈನ ಬಸದಿಯಾ 
ದರೂ ಇದು ಬಹಳ ಮುಖ್ಯವಾದುದು. ಇದು. 
ಹೊಯ್ಸಳ ಶೈಲಿಯಲ್ಲಿ ಬಳಪದಕಲ್ಲಿನಲ್ಲಿ ಕಟ್ಟಲ್ಪಟ್ಟಿ 
ಗರ್ಭಗೃಹ, ಸುಕನಾಸಿ, ಒಂಬತ್ತು 
ಅಂಕಣಗಳಿಂದ ಕೂಡಿದ ಸುಂದರವಾದ ನವರಂಗ ಹಾಗೂ 
ಒಂದು ಸಣ್ಣ ಮುಖಮಂಟಪದಿಂದ ಕೂಡಿದೆ. ಮುಖ್ಯ 
ವಾದ ಅಂಶವೆಂದರೆ, ಇಲ್ಲಿಯ ತಿರುಗು ರಾಟೆಯಿಂದ 


ರವ ಅರಿವ ದ್ಯ 
UY MN ಳಲ್ಲಿ 


೬೦. 


ಮಾಡಿರುವ ಸುಂದರ ಕಂಬಗಳು ಹಾಗೂ ಒಂಬತ್ತು 
ಬೇರೆ ಬೇರೆ ವಿಧಾನಗಳಿಂದ ಮಾಡಿರುವ ಆಂಕಣಗಳು 
Sha. ೪. ಕಂ ಥಃ ui 


ತಿಯಾಗಿದೆ ; ನಗುಮುಖದಿ ೦ದ ಕೂಡಿದೆ. 
ಇದನ್ನು ಸಮಪ್ರಮಾಣದಲ್ಲಿ 6 ಹೊಳಪನ್ನು ಕೊಡ 
ು ಶಾಸನಗಳಲ್ಲಿ ಕ್ರಿ.ಶ. 
ವು ಈ ಬಸದಿಯ ಹೊರಗೋಡೆಯನ್ನು 
ಕಟ್ಟಿದುದನ್ನು ತರುತ ದೆ. ಮತ್ತೊಂದು ಶಾಸನದಲ್ಲಿ 
ಇದನ್ನು ಕಟ್ಟಿದ ಶಿಲ್ಪಿ ಮಲೋಪಿಯ ಮಲ್ಲಯ್ಯನ ಬಗ್ಗೆ 

ುಲ್ಲೇಖನವಿದೆ. ಈತನ ಹೆಸರು ಬೇರೆಲ್ಲೂ ಕಂಡು 
ಬರದೇ ಇರುವುದು ಒಂದು ವಿಶೇಷ, 


ಖಿ 6೧. ಜ್‌ ಹ ದ್‌ 
ಶೈಲಿಯ ಎಲ್ಲ ವ ಖ್ಯ | ಗುಣಲಕ್ಷಣಗಳನ್ನೂ 


ತುರುವೇಕೆರೆಯ ಚೆನ್ನಿಗರಾಯ ಹಾಗೂ ಶಂಕರೇ 

ಶ್ವರ ದೇವ ಸ್ಥಾನಗಳು' ಈ ಜಿಲ್ಲೆಯ ಹೊಯ್ಸಳ ಶೈ ಶೈಲಿಯ 
ದೇವಸ್ಥಾನ ನ ಗಳೆಂದು ಹೇಳಿದರೆ ತಪ ಪ್ಪಾಗಲಾರದು. ಇವು 
೩ನೇ ನರಸಿಂಹನ ಕಾಲಕ್ಕೆ ಸೇರಿದವು. ಚೆನ್ನಿಗರಾಯ ದೇವ 
ಸ್ಥಾನದ ಗರ್ಭಗುಡಿಯಲ್ಲಿ ಗರುಡಪೀಠದ ಮೇಲೆ ಸಮ 


ಭಂಗದಲ್ಲಿ ನಿಂತಿರುವ ಐದು ಅಡಿ ಎತ್ತರದ ವಿಷ್ಣುವಿನ ' 


ಮೂರ್ತಿಯು ಸುಂದರವಾಗಿ ಮೂಡಿಬಂದಿದೆ. 


ಈ ಎರಡೂ ದೇವಸ್ಥಾನ ನಗಳ ಶಿಖರಗಳು ಗಮನ 


ಸೆಳೆಯುತ್ತವೆ. ಶಿಖರದ ಅಮಲಶಿಲೆಯು ಕೆಳಗಿನಿಂದ 
ಮೇಲಿನವರೆಗೂ ವೃತ್ತಾ ಕಾರವಾಗಿದ್ದು, ನಾಗರ ಹಾಗೂ 


ವೇಸರ ಶೈಲಿಗಳ ಹೊಂದಾಣಿಕೆಯನ್ನು 
ಇಲ್ಲಿಯ ವಿಮಾನ ಒಂದರಲ್ಲಿ ಗೇ 


ಕಾಣಬಹುದು. 
ದ್ರಾವಿಡ, ನಾಗರ 


ಹಾಗೂ ವೇಸರ ಶೈಲಿಗಳನ್ನು ಕಾಣಬಹುದು. ಯಾವ 
ಭಿತ್ತಿಚಿತ್ರಗಳನ್ನು ಕಾಣದಿದ್ದ ರೂ ವಾಸ್ತುಶಿಲ್ಪದಲ್ಲಿ ಬೇರೆ 
೬. 


ಕ 


ಯಾವ ದೇವಸ ಸ್ಥಾನಕ ಕ್ಕೂ ಕಡಿಮೆ ಇಲ್ಬದಂತೆ ಕೆತ್ತಿದ ದ್ದು 
ಇತರ ದೇವಸ ಸ್ಥಾ ನಗಳಿಗಿಂತ ಆಕರ್ಷಕವಾಗಿದೆ. 


ಕುಣಿಗಲ್ಲಿನಲ್ಲಿ ಮೂರು ಸಣ್ಣ ಹೊಯ್ಸಳ ದೇವ 


ಸ್ಥಾನಗಳಿದ್ದು, ಇವುಗಳಲ್ಲಿ ವಿಜಯನಗರ ಕಾಲದ ವಾಸ್ತು 
ಶಿಲ್ಪವನ್ನೂ ಕಾಣಬಹುದಾ. ನಾಗಲಾಪುರದ ಜೂ 


ಕೇಶವ ದೇವಸ್ಥಾ ನ ಮತ್ತು ಶೆಟ್ಟಿ ಕೆರೆಯ ಯೋಗಮಾಧವ 
ದೇವಸ್ಥಾನಗಳು ಹೊಯ್ಸಳ ಶೈಲಿಯ ಲ್ಲ ಗುಣಲಕ್ಷಣ 
ಗಳನ್ನೂ ಹೊಂದಿವೆ. ವಿಫ ಸಂತೆಯ ಬಾಲಲಿಂಗೇಶ್ವ ರ 


ಹಾಗೂ ಲಕ್ಷಿ ಟನ ನರಸಿ ೦ಹ ದೇವಸ್ಥಾ ನಗಳು ಮುಖ್ಯ ದೇವ 


ಸ್ಕಾ ನಗಳಾಗಿವೆ. ಲಕ್ಷಿ ನರಸಿಂಹ ಈಸಿ ಸ ನವು 
ತ್ರಿಕೂಟಾಚಲವಾಗಿದ್ದು, ಕಿಕ್ಕೇರಿ ಹಾಗೂ ಅರಸೀಕೆರೆ 


ಇ 
ದೇವಸ್ಥಾನಗಳ ಮಾದರಿಯಲ್ಲಿದೆ. 


ಕಂಡುಬರುವುದಿಲ್ಲ. ಅಧಿಷಾ ಬನದಲ್ಲಿ ಅಡ್ಡ ಪಟ್ಟಿಕೆಗಳನ್ನು 
ಕಾಣಬಹುದು. ಇದರಲ್ಲಿ ನಕ್ಷತ್ರಾಕಾರವು ಕಂಡುಬರು 


ವುದಿಲ್ಲ ಹಾಗೂ ಭಿತ್ತಿಯಲ್ಲಿ ಯಾವುದೇ ಮೂರ್ತಿಗಳು 
ಇಲ್ಲ. ಬದಲಿಗೆ ಅಲ್ಲಲ್ಲಿ ಅಲಂಕಾರ ಕಂಬಗಳನ್ನು ಕೆತ್ತಿ 


ಲಾ 
ರುವುದನ್ನು ಕಾಣಬಹುದು. 


ಎಲ್ಲ ರೀತಿಯ ಸುಂದರ ದೇವಸ್ಥಾನಗಳನ್ನು ಕಾಣ 
ಬಹುದು. ಇವುಗಳಲ್ಲಿ ಕಂಡುಬರುವ ಶಾಸನಗಳು 
ಹೊಯ್ಸಳ ಇತಿಹಾಸವನ್ನು ತಿಳಿದುಕೆ ಾಇಳ್ಳೆಲು ಬಹಳ 


ಸಹಾಯಕವಾಗಿವೆ. ಧಾರ್ಮಿಕ ಇತಿಹಾ 
ಹೊಯ್ಸಳ ಕಲೆ, ವಾಸು ಶಿಲ್ಪ ಮತ್ತು ಶಿಲ್ಪಗಳ ಬಗ್ಗೆ 
ಮಹತ್ತರವಾದ ವಿ ಹ! ತಿಳಿದುಕೊಳ ವಲ್ಲಿ ಈ 
ಜಿಲ್ಲೆಯ ದೇವಸ್ಥಾನಗಳು ಮುಖ್ಯಪಾತ್ರ ವಹಿಸುತ್ತವೆ. 


2೭೬ 

“ & 
ಡೆ 
ಪಾ 
೮, 


ಮಂಡ್ಯ ಜಿಲ್ಲೆಯ ಗೆಜೆಟಿಯರ್‌ 
೨. ಡಾಬ್ಮಿ ಶೀಕ್‌ ಅಲಿ (ಸಂ.):ದಿ ಹೊಯ್ಸ ಛೆ ಳ ಡೈನಾಸ್ಟಿ 
೩. ಎಪಿಗ್ರಾಫಿಯ ಕರ್ನಾಟಿಕಾ, ಸಂಪುಟ ೬ 
ಲ್ನ ಅಕ್ಯಾ ೯ಲೋಜಿಕಲ್‌ ಸ್ಟಡೀಸ್‌, ಸಂಪುಟ ೩ 


